ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ಸಚಿವರು 
ಉತ್ತರಿಸುವ ದಿನಾಂಕ 


: 514 

: ಶ್ರೀ ಡಾ॥ ಚಂದ್ರಶೇಖರ್‌ ಬಿ. ಪಾಟೀಲ್‌ 

: ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
: 05.02.2021 


ಕ್ರಸಂ. ಪಸ್ನೆ ಉತ್ತರ 
ಅ) |ಸರ್ಕಾರಿ ಬಸ್ಸುಗಳಿಗೆ ಕಳೆದ ಒಂದು ಸರ್ಕಾರಿ ಬಸ್ಸುಗಳಿಗೆ .ಕಳೆದ ಒಂದು ವರ್ಷದಲ್ಲಿ 
ವರ್ಷದಲ್ಲಿ ಎಷ್ಟು ಹಣ ಟೋಲ್‌ ಕಟ್ಟಲಾದ ಟೋಲ್‌ ಫೀಸ್‌ ಮೊತ್ತದ ವಿವರ ಈ ಕೆಳಕಂಡಂತಿದೆ: 
ಫೀಸ್‌ ಕಟ್ಟಲಾಗಿದೆ; \ 
(ರೂ. ಕೋಟಿಗಳಲ್ಲಿ) 
ಟೋಲ್‌ ಫೀಸ್‌ 
ಸಾರಿಗೆ ಸಂಸ್ಥೆ - 
FS] pl ಸಿ ಮೊತ್ತ 
ಕ.ರಾ.ರ.ಸಾ.ನಿಗಮ 77.46 
ಬೆಂ.ಮ.ಸಾ.ಸಂಸ್ಥೆ 8.12 
ವಾ.ಕ.ರ.ಸಾ.ಸಂಸ್ಥೆ 34.44 
ಈ.ಕೆ.ರೆ.ಸಾ.ಸಂಸ್ಥೆ "| 26.38 
ಒಟ್ಟು: 146.40 
ಆ) | ಸಾರಿಗೆ ಇಲಾಖೆಯ ನಾಲ್ಕು ಹೌದು. ನಾಲ್ಕೂ ಸಾರಿಗೆ ಸಂಸ್ಥೆಗಳಾದ 
ನಿಗಮಗಳು ನಷ್ಟದಲ್ಲಿ | ಕ.ರಾ.ರ.ಸಾ.ನಿಗಮ, ಬೆಂ.ಮ.ಸಾ.ಸಂಸ್ಥೆ, ವಾ.ಕ.ರ.ಸಾ. ಸಂಸ್ಥೆ ಮತ್ತು 
ನೆಡೆಯುತ್ತಿರುವುದು ನಿಜವೇ; ಈ. ಕ.ರ.ಸಾ. ಸಂಸ್ಥೆಗಳು ನಷ್ಟದಲ್ಲಿರುತ್ತವೆ. 
ಇ) | ಇಲಾಖೆಯಲ್ಲಿ ಅಂತರ ' ನಿಗಮ ಹೌದು 
ವರ್ಗಾವಣೆಗೆ ಅವಕಾಶ ಕಲ್ಲಿಸುವ ) | ’ 
ಪ್ರಸ್ತಾಪ ಸರ್ಕಾರದ ರಾಜ್ಯದ ನಾಲ್ಕೂ ಸಾರಿಗೆ ನಿಗಮಗಳು ಸ್ವತಂತ್ರ 
ಪರಿಶೀಲನೆಯಲ್ಲಿದೆಯೇ?ಿ. 


ನಿಗಮಗಳಾಗಿದ್ದು, ದರ್ಜೆ-3 ಮೇಲ್ವಿಚಾರಕೇತರ ಹಾಗೂ 


.]| ದರ್ಜೇ-4 ಸಿಬ್ಬಂದಿಗಳಿಗೆ ಅಂತರನಿಗಮ ವರ್ಗಾವಣೆಗೆ ಅವಕಾಶ 


ಕಲ್ಲಿಸುವ ಕುರಿತು ಪರಿಶೀಲಿಸಲು ನಾಲ್ಕೂ ಸಾರಿಗೆ ನಿಗಮಗಳ 
ಮಟ್ಟದಲ್ಲಿ ಸಮಿತಿಯನ್ನು ರಚಿಸಿದ್ದು, ಸಮಿತಿಯು ವರದಿಯನ್ನು 
ಸಲ್ಲಿಸಿದ್ದು, ಪರಿಶೀಲನೆಯಲ್ಲಿರುತ್ತದೆ. 


py py 


ಈ) 


ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ 
371ಜೆ ಜಾರಿಯಾದ ಮೇಲೆ ಆ 


ಭಾಗದಲ್ಲಿ ಎಷ್ಟು ' ಹುದ್ದೆಗಳನ್ನು 


ಸಾರಿಗೆ ಇಲಾಖೆಯಲ್ಲಿ . ಭರ್ತಿ 
ಮಾಡಲಾಗಿದೆ; 


ಉ) 


ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 
ಖಾಲಿ ಇರುವ ಹುದ್ದೆಗಳ ಸಂಖ್ಯೆ 


“| ಎಷ್ಟು ಖಾಲಿ ಹುದ್ದೆಗಳ ಭರ್ತಿಗೆ 


ಸರ್ಕಾರ ಕೈಗೊಂಡ 


. | ತಮಗಳೇನು?' 


ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ 371ಜೆ ಜಾರಿಯಾದ ಮೇಲೆ ಆ 
ಭಾಗದಲ್ಲಿ ಸಾರಿಗೆ ಇಲಾಖೆಯಲ್ಲಿ ಭರ್ತಿ ಮಾಡಿರುವ ಹುದ್ದೆಗಳ ವಿವರ 
ಈ ಕೆಳಕಂಡಂತಿದೆ: 


ಗುರುತಿಸಿದ /ಹಂಚಿಕಿ ಭರ್ತಿ ಮಾಡಲಾದ ಪ 
ಮಾಡಲಾದ ಹುದ್ದೆಗಳು ಹುದ್ದೆಗಳು ಸಾಲಿ'ಥುಡ್ದೆಗಳು 
ಸಂಸ್ಥೆಗಳು 
ಮುಂಬಡ್ತಿ | ನೇರ ಮುಂಬಡ್ತಿ |'ನೇರ ಮುಂಬಡ್ತಿ | ನೇರ 
ನೇಮಕಾತಿ ನೇಮಕಾತಿ ನೇಮಕಾತಿ 
ಸಾರಿಗೆ 11 | 194 | 57 89 | 44] 105 
ಇಲಾಖೆ 
ಕ.ರಾ.ರೆ.ಸಾ. _ - 
| S34 | 205 | 230 | 8 | 304] 124 
ಬೆಂಪೌಸ. | 77 | 2633| 202 | 2606 | 75 | 27 
ಸಂಸ ¢ 
| 1897 | 14844 | 1592 | 13920 | 305 | 924 
್ಸ | 


ಸಾರಿಗೆ ಇಲಾಖೆ - 36 ನೇರ ನೇಮಕಾತಿ "ಹುದ್ದೆಗಳ 
ಭರ್ತಿಗಾಗಿ ಕೆ.ಪಿ.ಎಸ್‌.ಸಿ.ಗೆ ಪ್ರಸ್ತಾವನೆ ಸಲ್ಲಿಸಲಾನಿದೆ. 


 ಕೆರಾರಸಾನಿಗಮ - ರಾಜ್ಯ ಮಟ್ಟದ ಹುದ್ದೆಗಳಲ್ಲಿ ಪ್ರಸ್ತುತ 
371 ಜೆ ಮುಂಬಡಿಗೆ ಮೀಸಲಾದ ಒಟ್ಟು 304 ಹುದ್ದೆಗಳನ್ನು ಭರ್ತಿ 


ಮಾಡುವ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು, ಕೋವಿಡ್‌-19ರ ಹಿನ್ನೆಲೆಯಲ್ಲಿ 
ಮುಂಬಡ್ತಿ ಪ್ರಕ್ರಿಯೆ ವಿಳಂಬವಾಗಿರುತ್ತದೆ. 


ಬೆಂ.ಮ.ಸಾ.ಸಂಸ್ಥೆ — ಅರ್ಹ . ಅಭ್ಯರ್ಥಿ/ಉದ್ಯೋಗಿಗಳ 
ಅಲಭ್ಯತೆಯಿಂದಾಗಿ ಖಾಲಿ ಇರುವ ಹುದ್ದೆಗಳು. ಬಾಕಿ ಉಳಿದಿರುತ್ತವೆ. 


ಈ.ಕರ.ಸಾ.ಸಂಸ್ಥೆ - ಮುಂಬಡ್ತಿ ಪ್ರಕ್ರಿಯೆ ಪ್ರಗತಿಯಲ್ಲಿರುತ್ತದೆ. 


ಪ್ರಸ್ತುತ ಕೋವಿಡ್‌-19 ಪಿಡುಗಿನಿಂದಾಗಿ ಉಂಟಾದ ಆರ್ಥಿಕ 
ಪರಿಸ್ಥಿತಿಯನ್ನು ನಿಭಾಯಿಸಲು ಆರ್ಥಿಕ ಇಲಾಖೆಯ ಸುತ್ತೋಲೆ 
ಸಂಖ್ಯೆ: ಆಇ 03 ಬಿಇಎಂ 2020 ದಿನಾಂಕ: 06.07.2020ರಲ್ಲಿ ನೇರ 
ನೇಮಕಾತಿ ಹುದ್ದೆಗಳನ್ನು ಭರ್ತಿ ಮಾಡುವುದನ್ನು ಮುಂದಿನ 
ಆದೇಶದವರೆಗೆ ತಡೆಹಿಡಿದಿರುವುದರಿಂದ, ನೇರ ನೇಮಕಾತಿಗೆ 
ಅನುಮತಿ ದೊರೆತ ನಂತರ, ಖಾಲಿ ಹುದ್ದೆಗಳನ್ನು ನಿಯಮಾನುಸಾರ 
ಭರ್ತಿಗೊಳಿಸಲು ಕ್ರಮ ವಹಿಸಲಾಗುವುದು. 


We 


ಸಂಖ್ಯೆ ಟಿಡಿ 41 ಟಿಸಿಕ್ಕೂ 2021 


pa 


(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯ ಮಂತ್ರಿಗಳು ಹಾಗೂ, 
ಸಾರಿಗೆ ಸಚಿವರು 


